ಪಿ. ಯಶೋದಾ ರಾಜಶೇಖರಪ್ಪ 


nik ಜಿಲ್ಲೆಯ ವಿಶಿಷ್ಟ ವೀರಮಾಸ್ತಿ ಶಿಲ್ಪ 


ಚಿತ್ರದುರ್ಗ. ಜಿಲ್ಲೆಯ ವೀರಗಲ್ಲುಗಳ್ಳು ಮಾಸ್ತಿ 
ಕಲ್ಲುಗಳು. ಅತ್ಯ ೦ತ ವೈವಿಧ್ಯ ್ಯಮಯವಾದವು. ಆಂತಹ 
ವುಗಳಲ್ಲಿ ಒಂದು ಇತ್ತೀಚೆಗೆ ಕಂಡು ಬಂದ ಸ್ಮಾರಕ 
ತವಂದಿ ಎನ್ನುವ ಗ್ರಾಮಕ್ಷೆ ಸೇರಿದ್ದು. ಇದನ್ನು “ವೀರ 
ಮಾಸ್ತಿ ಶಿಲ್ಪದ ಗುಂಪಿಗೆ ಸೆ ಸೇರಿಸ ಬಹುದು. "ಏಕೆಂದರೆ 
ಇದರಲ್ಲಿ ವೀರಗಲ್ಲು ಹಾಗೂ ಮಾಸ್ತಿಕಲ್ಲು ಈ ಎರ 
ಡರ ಲಕ್ಷಣಗಳೂ 'ಮೇಳ್ಛೈಸಿವೆ. 


ತವಂದಿಯು ' ಹಿರಿಯೂರಿನಿಂದ ಸುಮಾರು 10 
ಕಿಮಾ ದೂರದಲ್ಲಿರುವ ಒಂದು ಪುಟ್ಟ ಗ್ರಾಮ. 
ಊರ ಕೆರೆಯ ಸುತ್ತ ಮುತ್ತ ಇರುವ "ಭಿನ್ನಗೊಂಡ 
ಗುಡಿಗಳನ್ನೂ ವೀರಗಲ್ಲು ಮಾಸ್ಕಿಕಲ್ಲುಗಳಂತಹ ಅವಶೇ 
ಷಗಳನ್ನೂ ಗಮನಿಸಿದರೆ ಹಿಂದೆ ಅದೊಂದು ಚಾರಿತ್ರಿಕ 
ಮಹತ್ವವುಳ್ಳ ಸ್ಥಳವಾಗಿರಬೇಕು ಯುದ್ದ ನಡೆದ 
ಭೂಮಿ ಆಗಿರಬೇಕು - ಎನಿಸುತ್ತದೆ. ಶಾಸನಗಳಲ್ಲಿ 
ಈ ಗ್ರಾಮವನ್ನು “ತವಂದಿ' ಎಂದೂ ಜನಪದ ಸಾಹಿ 
ತದಲ್ಲಿ *ತಾವಂದಿ' ಎಂದೂ ಕರೆಯಲಾಗಿದೆ. ಈಗ 
ಇದನ್ನು “ತವಂದಿ' ಎಂದು ಕರೆಯಲಾಗುತ್ತಿದೆ. 


ಈ ಲೇಖನದಲ್ಲಿ ವರ್ಣಿಸಲಾಗಿರುವ ವೀರಮಾಸ್ತಿ 
ಶಿಲ್ಪವು ತವಂದಿಯ ಕೆರೆಯ ಕೆಳಗಿರುವ ಸೂರಗೊಂಡ 
ನಹಳ್ಳಿ ನಿವಾಸಿಗಳಾದ ಶ್ರೀ ಕರಿಬಸಯ ಎಂಬುವರ 
ತೋಟದಲ್ಲಿ ಇದೆ. ಹಿಂದೆ ಇದಕ್ಕೆ “ರೇವಕ್ಕನ ತೋಟ' 
ಎಂದು ಕರೆಯುತ್ತಿದ್ದುದಾಗಿ ತಿಳಿದುಬರುತ್ತದೆ. ಈ 
ಅಪೂರ್ವವಾದ ಹೃದಯಸ್ಪರ್ಶಿ ಶಿಲ್ಪ ಕವಿಹೃದಯದ 
ಶಿಲಿ ್ಲಿಯೊಬ್ಬನ ಶ್ರೇಷ್ಠ ಕಲಾಕೃತಿ ಎಂದು ಪರಿಗಣಿಸಬ 
ಹುದು. ಈ ಶಿಲ್ಪದ ಅಡ್ಡಗಲ ಆರೂವರೆ ಅಡಿ, 
ಎತ್ತರ ಎರಡು: ಅಡಿ ಮತ್ತು" ದಪ್ಪ ಒಂದೂವರೆ ಅಡಿ 
ಇದೆ. 


ಶಿಲ್ಪದ ಚಿತ್ರಣ 


ಈ ಸುಂದರ ಶಿಲ್ಪ ಒಟ್ಟು ಮೂರು ಹಂತಗಳಲ್ಲಿ 
ಪಟ್ಟಿಕೆಗಳಲ್ಲಿ ಕೆತ್ತಲ್ಪಟ್ಟಿದೆ. ಸ್ಪಷ್ಟ” ವಿವರಗಳನ್ನೂಳಗೊಂಡ 
ಇದು ಯಾವುದೋ" ಭೀಕರ ಯುದ್ಧ ನಡೆದದ್ದನ್ನೂ 


ನಂತರ ಸಂಭವಿಸಿದ ಹೃದಯವಿದ್ರಾವಕ ಘಟನೆಗಳ 


ಇತಿಹಾಸ ದರ್ಶನ 


ನ್ಯೂ ಹೃದಯಂಗಮ ವಾಗಿ ಹೇಳುತ್ತಿರುವಂತೆ. ಭಾಸವಾ 


ಗುತ್ತದೆ. "ಅದರೆ ಕೆಳಗಿನ ಹಂತದಲ್ಲಿ 'ಯುದ್ಧ ನಡೆದುದರ 
ಸೂಚನೆ ನೀಡುವ ಎರಡು ದೃಶ್ಯಗಳಿವೆ. ಔೊದಲನೆಯ 
ದೃಶ್ಯ-ಸರ್ವಾಲಂಕ್ಕೆ ತವಾದ ಕುದುರೆಯ ಮೇಲೆ ಕುಳಿತ 
ವೀರನೊಬ್ಬ ಬರ್ಚಿ ಅಥವಾ ಬಿಚ್ಚು ಕತ್ತಿ ಹಿಡಿದು 
ರಣೋತ್ಸಾಹದಿಂದ ಯುದ್ಧಕ್ಕೆ ಹೊರಟಿದ್ದಾನೆ. ಹಿಂದೆ 
ಛತ್ರಿ ಹಿಡಿದ ಭಟ ಮುಂದೆ ಬಿಲ್ಲು ಬಾಣ ಹಿಡಿದು 
ಕುರುರೆಯ ಜೊತೆಯಲ್ಲಿ ನಡೆಯುತ್ತಿರುವ ಇನ್ನೊಬ್ಬ 
ನೆಚ್ಚಿನ ಬಂಟ ಇದ್ದಾರೆ. ಇದರದೇ ಮುಂದುವರಿಕೆ 
ಮುಂದಿನ ದೃಶ್ಯ — ಆ ವೀರ ಕುದುರೆಯಿಂದ ಇಳಿದು 
ಶತ್ರುವಿನೊಡನೆ ಯುದ್ಧ ಮಾಡುತ್ತಾ ಶತ್ರುವನ್ನು ಕತ್ತಿ 
ಯಿಂದ ತುಂಡರಿಸುತ್ತಿದ್ದಾನೆ. ಶತ್ರುವಿನ ಕತ್ತಿಯ ಏಟು 
ಇವನ ಕುತ್ತಿಗೆಯ ಮೇಲೂ ಬಿದ್ದಿದೆ. ಶತ್ರುವಿನ ಗಡ್ಡ 
ವೇಷಭೂಷಣ ಗಮನಿಸಿದರೆ ಅವ್ರ ಮುಸ ಲ್ಮಾನ ನಿರೆ 
ಬೇಕು ಎನಿಸುತ್ತದೆ. ಇಲ್ಲಿ ಇವರ ಮತ್ತು ಪರಿವಾರದ 
ಉಡುಗೆ ತೊಡುಗೆ ಮುಂತಾದ ಸೂಕ್ಷ್ಮ ವಿವರಗಳ 
ಚಿತ್ರಣವನ್ನು ಕಾಣಬಹುದು. 


ಇನ್ನು. ಇದರ ಮೇಲಿನ ಪಟ್ಟಿಕೆಯು ಈ ಶಿಲ್ಪದ 
ಹೃದಯಸ ಸದೃಶ ಭಾಗ ಎನ್ನಬಹುದು. ಅಷ್ಟೇ ಅಲ್ಪ 
ಹೈದಯಸ್ಸ ಸ್ಪರ್ಶಿ ಘಟನೆಯೊಂದನ್ನು ಚಿತ್ರಿಸುವ ಇದು 
ರಾಜಾಸ್ಥಾನದ ಸಮೂಹ ಸ್ತ್ರೀ ಸಹಗಮನ ಜೋಹರ್‌ 
ಪದ್ಧತಿಯನ್ನು ನೆನಪಿಗೆ ತರುತ್ತದೆ. ಇಲ್ಲಿ ಕೆಳಗೆ ಚಿತ್ರಿ 
ಸಿದೆ ಯುದ್ಧದಲ್ಲಿ ಹೋರಾಡಿ ಮಡಿದ ವೀರನ ಏಳು 
ಜನ ಪತ್ನಿಯರು ಜೀನು ಹಾಕಿದ ಏಳು ಅಲಂಕೃತ . 
ಕುದುರೆಗಳ ಮೇಲೆ ಸರ್ವಾಲಂಕೃ. ತರಾಗಿ ಒಂದು 
ಕೈಯಲ್ಲಿ ನಿಂಬೆಹಣ್ಣು(?) ಇನ್ನೊಂದು ಕೈಯಲ್ಲಿ ಕನ್ನಡಿ 
ಹಡಿದು ಕುಳಿತು ಮೆರವಣಿಗೆಯಲ್ಲಿ "ಸಾಗುತ್ತಿದ್ದಾರೆ. 
ಎಲ್ಲರಿಗಿಂತ ಮುಂದಿನ ಕುದುರೆಯನ್ನು ಹಿಡಿದು ಪುರು 
ಷನೊಬ್ಬ ಇವರನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯು 
ದ್ದಾನೆ. ಈತ ಬಹಶಃ ಇವರ ರಕ್ತಸ ಸಂಬಂಧಿಯಾಗಿದ್ದು 
ಈ "ಸ್ಮಾರಕ ಮಾಡಿಸಿದ. ವ್ಯಕ್ತಿ ಇರಬಹುದು. ಮೆರವ 
ಣಿಗೆ ಆಗ್ನಿಕುಂಡದತ್ತ ಅಥವಾ ಚಿತೆಯತ್ತ ಬರುತ್ತಿದೆ. 
ಇದರ ಮುಂದುವರಿಕೆ ದೃಶ್ಯವಂತೂ “ಮನಕರಗಿಸು 
ವಂತಹುದು. ಆ ಏಳೂ ಜನ ಸ್ತ್ರೀಯರು, ಕುದುರೆ 


೬೯ 


ಯಿಂದಿಳಿದು ಒಬ್ಬರಿಗೊಬ್ಬರು ಬಿಡಲಾರದವರಂತೆ ಕೈ ಕ್ಫೈ 
ಹಿಡಿದುಕೊಂಡಿದ್ದು ತೆಕ್ಕೆಹಾಕಿಕೊಂಡು ಅಗ್ನಿಕುಂಡದಲ್ಲಿ 
ಅಥವಾ ಚಿತೆಯಲ್ಲಿ ಬೀಳಲು ಧಾವಿಸುತ್ತಿದ್ದಾರೆ. ಧಾವಿಸುವ 
ಅವರ ಹೆಜ್ಜೆಗಳಲ್ಲಿ ತಮ್ಮ ಪತಿಯನ್ನು ಅದಷ್ಟು ಬೇಗೆ 
ಸೇರಬೇಕೆನ್ನುವ ಕಾತರ ಇರುವಂತೆ ಕಾಣುತ್ತಿದೆ. ಅಗ್ನಿಕುಂಡ 
ಅಥವಾ ಚಿತೆಯು ಬಾಳೆ ಕಂಬಗಳಿಂದ ಅಲಂಕ್ಕ ತ 
ಗೊಂಡಿದೆ. ಅಗ್ನಜ್ವಾಲೆಗಳು ಧಗಧಗಿಸುತ್ತಿವೆ. ಒಬ್ಬಳಂತೂ 
ಆಗಲೆ ಒಂದು ಕಾಲನ್ನು ಮುಂಚಾಚಿ ಇನ್ನೇನು ಬೀಳುತ್ತಿ 
ದ್ದಾಳೆ ಎನ್ನುವ ಹಾಗೆ ಇದೆ. ಅವರು ಶೆಕೆ ಹಾಕಿಕೊಂಡಿರು. 
ವುದನ್ನು ನೋಡಿದರೆ ಅವರೆಲ್ಲ ಸೋದರಿಯರೇನೋ 
ಎನಿಸುವಂತಿದೆ. 


ಎಲ್ಲಕ್ಕೂ ಮೇಲಿನ ಹಂತದ ದೃಶ್ಯವು ಅಗಲದಲ್ಲಿ 
ಕೆಳಗಿನ ಎರೆಡೂ: ಭಾಗಗಳಿಂತ ಕಿರಿದಾಗಿದ್ದು ಒಂದೇ 


ಒಂದು ದೃಶ್ಯದ ವಿಸ್ತಾರದ ಚಿತ್ರವಾಗಿದೆ. ಇದರಲ್ಲಿ 


ಕೆಳಗೆ ಚಿತಸ ಹಾರಿದ ಆ ಏಳು ಜನ ಪತ್ನಿಯರು 
ತಮ್ಮ ಪತಿಯೊಡನೆ ಕೈಲಾಸದಲ್ಲಿದ್ದಾರೆ. ಶಿವಲಿಂಗ 
ನಂದಿಯ ಪಕ್ಷದಲ್ಲಿ ಆ ಸ್ತ್ರೀಯರು ಪಕ್ಕ ಪಕ್ಕದಲ್ಲಿ 
ಸಾಲಾಗಿ, ಪದಾ ನದಲ್ಲಿ, ಭಕ್ತಿಯಿಂದ ಕ್ಕ ಮುಗಿದು 
ಕುಳಿತಿದ್ದಾರೆ. ಕೊನೆಯಲ್ಲಿ ಅವರ ಪತಿಯೂ ಅದೇ 
ಭಂಗಿಯಲ್ಲಿ ಕುಳಿತಿದ್ದಾನೆ. ಲಿಂಗ ಪೂಜಕ ಗಡ್ಡಧಾರಿ 
ಆಚಾರ್ಯನೊಬ್ಬ ಇವರಿಗೆ ಪ್ರಸಾದ ನೀಡುವ : ಭಂಗಿ 
ಯಲ್ಲಿದ್ದಾನೆ. ಇನ್ನೊಂದು ಪಕ್ಷದಲ್ಲಿ ಲಿಂಗಕ್ಕೆ ಧೂಪಾ 
ರತಿ ಬೆಳಗುತ್ತಿರುವ 'ಪುರುಷಾಮೃಗ, ವೀಣೆ ನುಡಿಸುತ್ತಾ 
ಇರುವ ಪಕ್ಷಿಪುರುಷನ ಚಿತ್ರ ಮತ್ತು ಶಹನಾಯಿಯಂ 
ತಹ ಮಂಗಳವಾದ್ಯ ನುಡಿಸುತ್ತಿರುವ. ಪುರುಷನ ಚಿತ್ರ 
ಇವೆ. ಈ ಶಿಲ್ಪಭಾಗ ಯುದ್ಧದಲ್ಲಿ ಮಡಿದ ಪುರುಷ 
ಆತನ ಪತ್ನಿಯರು ಶಿವಸಾಯುಜ್ಯ ಹೊಂದಿದರೆಂಬ 
ಅಂಶವನ್ನು ತಿಳಿಸುತ್ತದೆ. 
ಶಿಲ್ಪದ ಇತಿಹಾಸ? 

ಅದರೆ ಶಿಲ್ಪದಲ್ಲಿ ಎಲ್ಲಿಯೂ ಲಿಪಿ ಇಲ್ಲದಿರುವು 
ದರಿಂದ ಇದರ ಇತಿಹಾಸ ಆಲಭ್ಯವೆಂದೇ ಹೇಳ 
ಬೇಕು. ಶಿಲ್ಪಶೈ ಲಿಯನ್ನು ಗಮನಿಸಿದರೆ ಇದು ವಿಜಯ 
ನಗರದ ಅಂತ್ಯದ ದ ಅಥವಾ ಪಾಳೆಯಗಾರರ 
ಕಾಲದ್ದೆಂದು ಹೆ ಹೇಳಬಹುದು. ಶಿಲ್ಪದ ಸ್ವರೂಪ ಮತ್ತು 
ಅಲ್ಲಿಯ ಜನರಿಂದ , ಸಂಗ್ರಹಿಸಿದ ಮಾಹಿತಿಗಳಿಂದ 
ಅದರ ಸಂಗತಿಗಳನ್ನು ಸದ್ಯಕ್ಕೆ ಇಷ್ಟು ಹೇಳಬಹುದು: 
೩.2 ಅಥವಾ ಪುಳೆಯಗಾರರ ಕಾಲದಲ್ಲಿ 

ರಾಜಪ್ರತಿನಿಧಿಯೋ ಪ್ರಾಂತಾಧಿಕಾರಿಯೋ ನಾಯಕ 


೭೦ 


' ಸಾಯುಜ್ಯ' 


ವಂಶಸ್ಥನೋ ಆದವನೊಬ್ಬ ಮುಸಲ್ಮಾನರ ಜೊತೆಯಲ್ಲಿ 
ಯುದ್ಧ ಮಾಡಿ ಮಡಿದಿರಬೇಕು. ಆಗ ಆತನ ಏಳು ಜನ 
ಪತ್ನಿಯರು ಅವನ ಜೊತೆಯಲ್ಲಿ ಸಹಗಮನ ಮಾಡಿ "ಶಿವ 
ಹೊಂದಿರಬೇಕು. ಈ ಸ್ಮಾರಕವಿರುವ 
ತೋಟವನ್ನು ಕಾಯುವ ಹುಡುಗನೊಬ್ಬ ಈ ಶಿಲ್ಪ 
ವನ್ನು ಪಕ್ಕದ ಹಳ್ಳಿಯ ಗೊಲ್ಲ ಜನಾಂಗದ ಕೆಲವರು 
ವರ್ಷಕ್ಕೊಮ್ಮೆ ಬಂದು ಪೂಜಿಸಿ ಹಾಡಿ ಹೋಗುತ್ತಾರೆ 
ಎಂದೂ ಇದರಲ್ಲಿ ಆವರ ಮೂಲ ಪುರುಷನೊಬ್ಬ 
ಇದ್ದಾನೆಂದು ಹೇಳುತ್ತಾರೆಂತಲೂ ಹೇಳಿದನು. 
ತೋಟದ ಯಜಮಾನರಾದ ಕರಿಬಸಯ್ಯನವರು 
ತಮಗೆ ತಿಳಿದದ್ದನ್ನು ಹೇಳುತ್ತಾ ಪಾಳೆಯಗಾರರಿಗೂ 
ಗೊಲ್ಲರಿಗೂ ಮುಸ ಸಲ್ಮಾನರಿಗೂ ಯುದ್ಧ ವಾಯಿ 
ತೆಂದೂ ಅದರಲ್ಲಿ ಅವರೆಲ್ಲರ ದಂಡುಗಳಲ್ಲಿ ಒಬ್ಬರಿ 
ಗೊಬ್ಬರು ಹೊಡೆದಾಡಿಕೊಂಡು ಸತ್ತರೆಂದೂ ಅದಕ್ಕೇ 
ಇದನ್ನು “ದಂಡಿನಕಲ್ಲು” ಎಂದು ಕರೆಯುತ್ತಾರೆಂದೂ 
ತಿಳಿಯಿತು. ಇದರಿಂದ ತಿಳಿದು ಬರುವ ಅಂಶವೆಂದರೆ 
ಮುಸಲ್ಮಾನರೊಂದಿಗಿನ ಒಂದು ಕಾಳಗದಲ್ಲಿ ನಾಯಕ 
ನೊಬ್ಬನಿಗೆ ಗೊಲ್ಲ ಜನಾಂಗದ ವೀರನೊಬ್ಬ ಸಹಾಯ 


ಮಾಡಿರಬೇಕು. ಆತ ಬಹುಶಃ ಪಾಳೆಯಗಾರನಿಗೆ 
ನೆಚ್ಚಿನ ಬಂಟನಾಗಿದ್ದು ಶಿಲ್ಪದ ಕೆಳಪಟ್ಟಿಕೆಯಲ್ಲಿರುವ 
ಯುದ್ಧದ ದೃ ಶ್ಯ ದಲ್ಲಿ ಇರುವ ವೀರಪುರುಷನ 


ಮುಂಭಾಗದಲ್ಲಿರುವ "ಕುಬ್ಬ ಅಕಾರದಲ್ಲಿ ಚಿತ್ರಿಸಿರುವ 
ವ್ಯಕ್ತಿ ಇರಬೇಕು ಅಥವಾ “ ಏದುರೆಯ ಮೇಲೆ ಕುಳಿತ 
ವೀರ ಪುರುಷನಿದ್ದರೂ ಇರಬೇಕು. ಒಟ್ಟಿನಲ್ಲಿ ಈ 
ವಿವರಗಳಿಗೆ ತಕ್ಕ ಸಮರ್ಥನೆ ಬೇಕು. 


ತವಂದಿಯ ಒಂದು ಯುದ್ಧಕ್ಕೆ ಸಂಬಂಧಪಟ 
ಅಂಶವೊಂದು ಜನಪದ ಗೀತೆಯೊಕಿದರಲ್ಲಿ ಬೆಳಕಿಗೆ 
ಬಂದಿದೆ. ಬಹುಶಃ ಅದಕ್ಕೂ ಈ ಶಿಲ್ಪಕ್ಕೂ ' ಯಾವುದಾ 
ದರೂ ಸಂಬಂಧ ಇರಬಹುದೋ ಏನೋ ತಿಳಿಯದು. 
ಶ್ರೀ ಕೃಷ್ಣಮೂರ್ತಿ ಹನೂರು ಅವರು ಸಂಗ್ರಹಿಸಿದ 
“ಕತ್ತಾಲ ದಾರಿ ದೂರ' ಎಂಬ ಜನಪದ ಕಥನ ಗೀತೆ 
ಗಳ ಸಂಕಲನದಲ್ಲಿ ತವಂದಿಯಲ್ಲಿ ಯುದ್ಧವಾದ 
ಪ್ರಸಂಗವೊಂದು ಬಂದಿದೆ. ಆ ಹಾಡಿನಲ್ಲಿ ಸತಿ 
ಹೋದ ತಿಮ್ಮವ್ವನ ಪತಿ ವೀರನಾಗಪ್ಪ ತನ್ನ ವಿವಾಹ 
ಕ್ಷೆ ಮುಂಚೆ ಹರ್ತಿಕೋಟೆಯ ಪಾಳೆಯಗಾರ ರಂಗಣ್ಣ 
ನಾಯಕನ ಪರವಾಗಿ ತವಂದಿಯ ಬೇಡರ ಮೇಲೆ 
ಯುದ್ಧಕ್ಕೆ ಹೋಗುತ್ತಾನೆ. ಹೋಗುವ ಮುಂಚೆ ದೇವ 
ರಲ್ಲಿ ಪ್ರಾರ್ಥಿಸುವ ಕೆಲವು ಪದ್ಯಗಳು ಬರುತ್ತವೆ. 


ಇತಿಹಾಸ ದರ್ಶನ 


ಉದಾಹರಣೆಗೆ, 


ಆರು ಕಾಯಿ ತಂದು ವಡೆದು ಪೂಜೆಯ ಮಾಡಿ 
ನಾಳೆ ತಾವಂದಿ ಜಗುಳಾಕೆ 
ನಾಳಿ ತಾವಂದಿ ಜಗುಳಕೆ ಬರುತೀನೆ 


ಹೂವ ಕೊಡಮ್ಮ ಬಲಗಡಿಗೆ 


ಇಂಥ ಕೆಲ: ಪದ್ಯಗಳು ತವಂದಿಯಲ್ಲಿ ಯುದ್ಧ 
ವಾಗಿದ್ದರ ಅ. ತಿಳಿಸುತ್ತವೆ. ಈ ಯುದ್ಧದಲ್ಲಿ 
ನಾಗಣ್ಣ ಗೆದ್ದು ನಾಯಕನ ಹತ್ತಿರ ಚಿನ್ನದ ಸತ್ತಿಗೆ 
ಭೂಮಿ ಪಡೆದು. ಒರ 1 ಅನಂತರದಲ್ಲಿ 
ಆತನ ವಿವಾಹ ತಿಮ್ಮವ್ವನ ಜೊತೆಯಲ್ಲಿ ಜರುಗುತ್ತದೆ. 
ಆ ವೀರನಾಗಣ್ಣ ಬಹುಶಃ ಯುದ್ಧದ "ದೃ ಶ್ಯದ ಕೆಳಪ 
ಟ್ವಿಕೆಯಲ್ಲಿ 'ಬರುವ ಕುದುರೆಯ” ಮೇಲೆ" ಕುಳಿತು 
ವೀರಪುರುಷ ನ ಮುಂಭಾಗದಲ್ಲಿ ಕುಬ್ಬನ ಹಾಗೆ ಕಾಣಿ 
ಸುವ ನಾಯಕನ ನೆಚ್ಚಿನ ಬಂಟನಿರಬೇಕು. ಕುದುರೆಯ 
ಮೇಲೆ ಕುಳಿತ ವೀರಪುರುಷ ಪಾಳೆಯಗಾರ ನಾಯಕ 
ನಿರಬಹುದು ಎನ್ನುವ ಊಹೆಯೂ ಮಾಡುತ್ತದೆ. 
ಕೆಲವು ಅನುಮಾನಗಳೂ ಬರುತ್ತವೆ. ಯುದ್ಧ ನಡೆದದ್ದು 


ಇತಿಹಾಸ ದರ್ಶನ 


ಮುಸಲ್ಮಾನರ ಜೊತೆಯಲ್ಲಿ ಎಂಬಂತೆ ಕಾಣುತ್ತಿದೆ. 
ಹೀಗಾಗಿ ಇದರ ಇನ್ನೂ ಹೆಚ್ಚಿನ ವಿವರಗಳನ್ನು ಸಂಗ್ರಹಿ 
ಸುವ ನನ್ನ ಪ್ರಯತ್ನ ಮುಂದುವರಿಸಲಿದ್ದೇನೆ. 


1991ರ ಜುಲೈನಲ್ಲಿ: ಚಿತ್ರದುರ್ಗದಲ್ಲಿ ಜರುಗಿದ 
ನೇ ವಾರ್ಷಿಕ ಇತಿಹಾಸ ಸಮ್ಮ. ೀಳವದಲ್ಲಿ ಈ ಲೇಖ 
ನವನ್ನು ಮಂಡಿಸಿದಾಗ ಪ್ರಸಿದ್ಧ “ಸಂಶೋಧಕರಾದ 
ಡಾ॥ ಚಿದಾನಂದ ಮೂರ್ತಿಯವರು ಈ ಶಿಲ್ಪದ ಬಗ್ಗೆ 
ಹೇಳುತ್ತಾ “ಕರ್ನಾಟಕದಲ್ಲೇ ಈವರೆಗೂ ತಿಳಿದು 
ಬಂದಿರುವ. ಅತ್ಯಂತ ಹೆಚ್ಚಿನ ವಿವರಗಳಿರುವ ಸುಂದ 
ರವೂ ಆದ ವೀರ ಮಾಸ್ತಿ ಶಿಲ್ಪ ಇದಾಗಿದೆ ಎಂದು 
ಅಭಿಪ್ರೆಯ ವ್ಯಕ್ತಪಡಿಸಿದರು. 


(ಈ ವೀರ ಮಾಸ್ತಿ ಶಿಲ್ಪದ ಇರವನ್ನು ತಿಳಿಸಿ 
ಸಹಕರಿಸಿದ ಸ್ನೇಹಿತೆಯಾದ ಶ್ರೀಮತಿ ಉಷಾತವನಿಧಿ 
ಮತ್ತು ಅವರ "ಸಹೋದರ ಶ್ರೀ ಲಿಂಗಣ್ಣಯ್ಯ ನವರಿಗೂ 
ಮತ್ತು ಈ ಲೇಖನ ಬರೆಯಲು ಪ್ರೋತ್ಸಾಹಿಸಿ ವಿವರ 
ಸಂಗ್ರಹಿಸಲು ನೆರವಾದ ನನ್ನ ಪತಿ ಶ್ರೀ ಬಿ. 
ರಾಜಶೇಖರಪ್ಪನವರಿಗೂ ನನ್ನ ಕೃತಜ್ಞ ತೆಗಳು) 


೭೧ 


